ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 23ನೇ ಮಾರ್ಜ್‌, 2020 


ಕರ್ನಾಟಕದಿಂದ ಗೋವಾಕ್ಕೆ ವಿದ್ಯತ್‌ ಲೈನ್‌ ಎಳೆಯುವ ವಿಷಯದ ಕುರಿತು 
ಶ್ರೀ ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ (ಸ್ಥಳೀಯ ಸಂಸ್ಥೆಗಳ ಕ್ಲೇತು:- 
1491 (1778) ಮಾನ್ಯ ಅರಣ್ಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಗೋವಾ ಸರ್ಕಾರವು ಧಾರವಾಡ ಸಮೀಪದ ನರೇಂದ್ರದಿಂದ ಗೋವಾಕ್ಕೆ ವಿದ್ಯುತ್‌ ಲೈನ್‌ ಎಳೆಯಲು 
ಬೆಳಗಾವಿ, ಧಾರವಾಡ, ಉತ್ತರ ಕನ್ನಡವೂ ಸೇರಿದಂತೆ ರಾಜ್ಯದ ಮೂರು ಜಿಲ್ಲೆಗಳ ಅರಣ್ಯ ಭೂಮಿಯ 
ಪರಿವರ್ತನೆಗಾಗಿ ಕೇಂದ್ರ ಅರಣ್ಯ ಸಚಿವಾಲಯಕ್ಕೆ ಪ್ರಸ್ತಾವನೆ ಸಲ್ಲಿಸಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೆಣ; 


(ಆ) ಅನ್ಯ ರಾಜ್ಯದ ಪ್ರಯೋಜನಕ್ಕಾಗಿ ನಮ್ಮ ರಾಜ್ಯದ ಅರಣ್ಯ ಸಂಪತ್ತು ನಾಶ ಮಾಡುವುದಕ್ಕೆ 
ಈಗಾಗಲೇ ಪರಿಸರವಾದಿಗಳು ವಿರೋಧ ವ್ಯಕ್ಷಪಡಿಸುತ್ತಿದ್ದು, ಇದರ ಕುರಿತು ಸರ್ಕಾರದ ನಿಲುವೇನು; 


(ಇ) ಉತ್ತರ ಕನ್ನಡದ ದಾಂಡೇಲಿ ಆನೆಧಾಮ, ದಾಂಡೇಲಿ ವನ್ಯಜೀವಿ ಸುರಕ್ಷಿತ ವಲಯ ಹಾಗೂ ಬೆಳಗಾವಿ 
ಜಿಲ್ಲೆಯ ಬೀಮಗಡದ ಪರಿಸರ ಸೂಕ್ಮ ವಲಯದ ಮೂಲಕ ಪ್ರಸ್ತಾಪಿತ ವಿದ್ಯತ್‌ ಲೈನ್‌ ಹಾದು 
ಹೋಗುತ್ತಿದ್ದು, ಇದರಿಂದ ಪರಿಸರಕ್ಕೆ ಧಕೆಯುಂಟಾಗುತ್ತಿದ್ದು, ಇದನ್ನು ತಪ್ಪಿಸುವ ನಿಟ್ಟಿನಲ್ಲಿ ಸರ್ಕಾರ 
ಕ್ರಮ ಕೈಗೊಳ್ಳುವುದೇ ; 


(ಈ) ಅರಣ್ಯ ನಾಶದ ಭೀತಿ ಇರುವ ಸದರಿ ಮಾರ್ಗದ ಬದಲು ಗೋವಾ ಸರ್ಕಾರ ಬದಲಿ ಮಾರ್ಗದ 
ಪರ್ಯಾಯ ವ್ಯವಸ್ಥೆ ಮಾಡಿಕೊಳ್ಳುವಂತೆ ಮಾಡಲು ಗೋವಾ ಸರ್ಕಾರ ಹಾಗೂ ಕೇಂದ್ರದ ಮೇಲೆ ಒತ್ತಡ 
ಹಾಕುವ ಯೋಜನೆ ಸರ್ಕಾರಕ್ಕೆ ಇದೆಯೇ ? 


